ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2246 
ಸದಸ್ಯರ ಹೆಸರು ಶಿ ಮರಿತಿಬ್ಬೇಗೌಡ 
ಉತ್ತರಿಸುವ ದಿನಾಂಕ 31-03-2020 
ಉತ್ತರಿಸುವವರು ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ 
"| ಸಚಿವರು 

ಪ್ರಶ್ನೆಗಳು ಉತರ . 
ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ | ರಾಜ್ಯದಲ್ಲಿ 'ಕಳೆದ 3 ವರ್ಷಗಳಲ್ಲಿ ಅಂದಾಜು 
ಉತ್ಪಾದನೆ ಮಾಡಲಾಗುತ್ತಿರುವ ರೇಷ್ಮೆ | ಉತ್ಪಾದನೆಯಾದ ರೇಷ್ಮೆ. ಪ್ರಮಾಣ ಈ 
ಪ್ರಮಾಣವೆಷ್ಟು: ಕೆಳಕಂಡಂತಿದೆ. 

(ತೂಕ:ಮೆ.ಟನ್‌ಗಳಲ್ಲಿ) 


ಸ ರೇಷ್ಮೆ ಉತ್ಪಾದನೆ 


ಹೊರ ದೇಶದಿಂದ ರೇಷ್ಠ ಅಮದು 
ಮಾಡಿಕೊಳ್ಳಲಾಗುತ್ತಿದೆಯೇ? 


“3ಎ” ಹಾಗೂ ಮೇಬ್ಬಟ್ಟ ದರ್ಜಿ ದ್ವಿತಳಿ ರೇಷ್ನ್ಲೆ ನೂಲನ್ನು 
ಮಾತ್ರ ಚೀನಾ ಮತ್ತು ಇತರೆ ಹೊರ ದೇಶಗಳಿಂದ ಆಮದು 
ಮಾಡಿಕೊಳ್ಳಲು ಅವಕಾಶವಿರುತ್ತದೆ. 


ರೇಷ್ಮ 
ಮಾಡಿಕೊಳ್ಳುತ್ತಿರುವುದರಿಂದ | 
ಸ್ಥಳೀಯ ರೇಷ್ಮೆ ಬೆಳೆಗಾರರಿಗೆ 
ತೊಂದರೆ ಉಂಟಾಗುತ್ತಿರುವುದು 
ಸರ್ಕಾರದ ಗಮಸಕೆ, ಬಂದಿದೆಯೇ; 


ಆಮದು 


ಸ್ಥಳೀಯ ರೇಷ್ಮೆ ಬೆಳೆಗಾರರ ಮತ್ತು ರೇಷ್ಮೆ ನೂಲು 
ಬಿಚ್ಮಾಣಿಕೆದಾರರ  ಉತ್ಪಾದನೆಯ' ಮೇಲೆ ಆಗುವ 
ತೊಂದರೆಯನ್ನು ವಿಯಂತಿಸುವ ಸಂಬಂಧ ಮತ್ತು 
ಸ್ಥಳೀಯ ರೇಷ್ಮೆಗೆ ಮಾರುಕಟ್ಟೆಯನ್ನು ಉಳಿಸಿಕೊಳ್ಳುವ |. 
ನಿಟ್ಟಿನಲ್ಲಿ ಹೊರ ದೇಶಗಳಿಂದ “3ಎ” ದರ್ಜಿಗೂ ಕಡಿಮೆ 
ದರ್ಜೆಯ ರೇಷ್ಟೆಯ ಆಮದಿಗೆ ಸರ್ಕಾರದ ನಿರ್ಬಂಧ 
ಇರುತ್ತದೆ. 


ಇದರಿಂದಾಗಿ ರೇಷ್ಮೆ 
ಆಗುತ್ತಿರುವ ನಷ್ಟವೆಷ್ಟು: 


ಉತ್ಪಾದನೆಗೆ 


3ಎ ಹಾಗೂ ಮೇಲ್ಪಟ್ಟ ದರ್ಜೆ ದ್ವಿತಳಿ .ರೇಷ್ಮ ನೂಲಿನ 
ಆಮದು ಕೇವಲ ವಿದ್ಯುತ್‌ಚಾಲಿತ ಮಗ್ಗಗಳ. ಬೇಡಿಕೆಗೆ 
ಮಾತ್ರ ಸೀಮಿತಗೊಂಡಿದ್ದು, 3ಎ ಗೂ ಕಡಿಮೆ' ದರ್ಜೆಯ 
ದೇಶೀಯ ರೇಷ್ಮೆಗೆ ತನ್ನದೇ ಆದ ಮಾರುಕಟ್ಟೆ 
ಇರುವುದರಿಂದ ರೇಷ್ಮೆ ಆಮದಿವಿಂದ ದೇಶೀಯ 
ರೇಷ್ಮೆಗೆ ಗಣನೀಯವಾದಂತಹ ನಷ್ಟವನ್ನು ಲೆಕ್ಕಿಸುವುದು 
ಸಾಧ್ಯವಿರುವುದಿಲ್ಲ. 


ರೇಷ್ಠ ಆಮದು ನಿಯಂತ್ರಣಕ್ಕೆ 
ಸರ್ಕಾರ ಕೈಗೊಂಡ ಕ್ರಮಗಳೇನು; 


ಸ್ಮಳೀಯ ರೇಷ್ಠಗೆ ಮಾರುಕಟ್ಟೆಯನ್ನು ಉಳಿಸಿಕೊಳ್ಳುವ 
ನಿಟ್ಟಿನಲ್ಲಿ ಒಂದು ವೇಳೆ ಹೊರ ದೇಶದ ರಫ್ತುದಾರರು 
“3ಎ” ದರ್ಜೆಗೂ ಕಡಿಮೆ ದರ್ಜೆಯ ರೇಷ್ಠ್ಟೆಯನ್ನು ಆ 
ದೇಶದ ಪ್ರಸ್ತುತದ ಬೆಲೆಗಿಂತಲೂ ಕಡಿಮೆ ಬೆಲೆಯಲ್ಲಿ 
ಒಳಸುರಿವು (ಆಗ್ರ) ಕೈಗೊಂಡಲ್ಲಿ «ಇದಕ್ಕಾಗಿ ಪ್ರತಿ 
ಕೆ.ಜಿ. ರೇಷ್ಠೆಯ ಮೇಲೆ 1.85 ಡಾಲರ್‌ 'Aಗti-dumping 
dಬy' ಯನ್ನು ವಿಧಿಸಲಾಗುತ್ತಿದೆ. ಇದರೊಂದಿಗೆ ರೇಷ್ಮ 
ಆಮದಿನ "ಮೇಲಿನ 10% “Custom dut್ಲy” ಸಹ 
ಚಾಲ್ತಿಯಲ್ಲಿರುತ್ತದೆ. ' : 


RE) 


-2- 


ರಾಜ್ಯದ ರೇಷ್ಮೆ ಬೆಳೆಗಾರರಿಗೆ 
1! ನೀಡಲಾಗುತ್ತಿರುವ ಪ್ರೋತ್ಸಾಹದಾಯಕ 
ಯೋಜನೆಗಳು ಯಾವುವು? 


ರಾಜ್ಯದಲ್ಲಿ ರೇಷ್ನೆ ಉದ್ಯಪುವನ್ನು ಅಭಿವೃದ್ದಿ 
ಪಡಿಸುವ ಎಿಟ್ಟಿನಲ್ಲಿ ಪ್ರತಿ ಸಾಲಿನಲ್ಲಿಯೂ ರೇಷ್ಟೆ 
ಇಲಾಖೆಯು ರೇಷೆ ಕೃಷಿ ಮಾಡುತ್ತಿರುವ ರೈತರಿಗೆ ಈ 
ಕೆಳಕಂಡ ಕಾರ್ಯಕ್ರಮಗಳನ್ನು ರೂಪಿಸಿ ಸಹಾಯಧನ 


ಹಾಗೂ ಪ್ರೋತ್ಸಾಹಧನ ಸೌಲಭ್ಯಗಳನ್ನು 


ಒದಗಿಸಲಾಗುತ್ತಿದೆ. 


1. 


14. 


ಸುಧಾರಿತ ಹಿಪ್ಪುನೇರಳೆ ತೋಟ ಜೆಳೆಯಲು, 
ವರ್ಸರಿ ಬೆಳೆಸಲು ಸಹಾಯಧನ 
ಹಾಗೂ ತಾಂತ್ರಿಕ ಮಾಹಿತಿ ಒದಗಿಸಲಾಗುತ್ತಿದೆ. 

ಹಿಪ್ಲುನೇರಳೆ ತೋಟಕ್ಕೆ - ಟ್ರಂಚಿಂಗ್‌ — 


-ಮಲ್ಲಿಂಗ್‌ ಮಾಡಲು ಸಹಾಯಧನ ಹಾಗೂ 


ತಾಂತ್ರಿಕ ಮಾಯಿತಿ. 
ಹಿಪ್ಪುನೇರಳೆ" ತೋಟಕೆ. ಹನಿ ನೀರಾವರಿ 
ಅಳವಡಿಕೆಗೆ ಶೇ.೨೦ರಷ್ಟು. ಸಹಾಯಧನ. 


ಹಿಪ್ಪುನೇರಳೆ ತೋಟದ ಮಣ್ಣಿನ ಫಲವತ್ತತೆಗಾಗಿ : 


ಜೈವಿಕಗೊಬ್ಬರ: ಬಳಕೆ, ಹಿಪ್ಪುನೇರಳೆ ಸೊಪ್ಪಿನ 
ಇಳುವರಿ ಹಾಗೂ ಗುಣಮಟ್ಟ ಹೆಚ್ಚಿಸುವ 
ಸಲುವಾಗಿ ಸಸ್ಯ ಸಂವರ್ಧಕ ಹಾಗೂ ಬೇರು ಕೊಳೆ 
ನಿಯಂತ್ರಣಕ್ಕಾಗಿ ಸಹಾಯಧನ. 


ಹಿಪ್ಪುನೇರಳೆ ಮರ' ಕೃಷಿ ಪದ್ಧತಿ ಉತ್ತೇಜನಕ್ಕಾಗಿ 


ಸಹಾಯಧನ. 

ರೇಷ್ಮೆ ಹುಳು ಸಾಕಾಣಿಕೆ ಮನೆ/ಮೌಂಟಿಂಗ್‌ ಹಾಲ್‌ 
ನಿರ್ಮಾಣಕ್ಕೆ ಸಹಾಯಧನ. 
ಸೋಂಕು ನಿವಾರಕಗಳ ' ಪೂರೈಕೆ ಮತ್ತು 
ಸಲಕರಣೆಗಳಿಗೆ 'ಸಹಾಯಥನ ಹಾಗೂ' ತಾಂತ್ರಿಕ 
ಮಾಯಿತಿ. . ನ 
ರೋಟರಿ ಚಂದ್ರಿಕೆಗಳ ಖರೀದಿಗೆ ಸಹಾಯಧನ 
ದ್ವಿತಳಿ ಚಾಕಿ ವೆಚ್ಚಕ್ಕೆ ಸಹಾಯಧನ. 


. ಚಾಕಿ ಸಾಕಾಣಿಕಾ ಕೇಂದ್ರದ ಸ್ಥಾಪನೆಗೆ / 


ಸಲಕರಣೆಗಳಿಗೆ ಸಹಾಯಧನ. 


. ನೂತನ ತಾಂತ್ರಿಕತೆಗಳ ಅಳವಡಿಕೆಗೆ ರೈತರಿಗೆ 


ತರಬೇತಿ ಮತ್ತು ಕಾರ್ಯಾಗಾರ. 


.ರೇಷ್ಠೆ ಗೂಡಿನ ಧಾರಣೆ ಕುಸಿತ ಸಂದರ್ಭದಲ್ಲಿ 


ರೇಷ್ಠೆ ' ಬೆಳೆಗಾರರಿಗೆ ರಕ್ಷಣಾತಷಕ ದರ 
ನೀಡಲಾಗುತ್ತಿದೆ. 


. ದ್ವಿತಳಿ ಬಿತ್ತನೆ ಬೆಳೆಗಾರರು ಹಾಗೂ ಮೈಸೂರು 


ಬಿತ್ತನೆ ಚೆಳೆಗಾರರು' ಬೆಳೆಯುವ. ಬಿತ್ತನೆ ಗೂಡಿಗೆ 
ಪ್ರೋತ್ಸಾಹಧನ / ಬೋನಸ್‌ ನೀಡಲಾಗುತ್ತಿದೆ. 
ರೇಷ್ಮೆ ಬಿತನೆ ಬೆಳೆಗಾರರಿಗೆ ಉತ್ಪಾದಕತೆ ಮತ್ತು 
ಗುಣಮಟ್ಟ ಆಧರಿಸಿ ಬಿತನೆ ಗೂಡಿಗೆ 
ಪ್ರೋತ್ಸಾಹಧನ ನೀಡಲಾಗುತ್ತಿದೆ. 


i -3- 


15. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಉತ್ಪಾದಿಸುವ 
ದ್ವಿತಳಿ ರೇಷ್ಮ ಗೂಡಿಗೆ. ಕೆ.ಜಿಗೆ ರೂ.10/- ರಂತೆ 
ಸಾಗಾಣಿಕೆ ವೆಚ್ಚ. 


ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ 
ಯೋಜನೆಯಡಿ. ಹಿಪ್ಪುನೇರಳೆ ನರ್ಸರಿ / ತೋಟ 
ಸ್ಥಾಪನೆ, ತೋಟ ನಿರ್ವಹಣೆ ಮತ್ತು ಹಿಪ್ಪುನೇರಳೆ 
ಮರ ಕೃಷಿ ಪದ್ಧಕಿ ಚಟುವಟಿಕೆಗಳನ್ನು ಹಮ್ಮಿಕೊ 
ಳ್ಗಲಾಗಿದ್ದು, ರೈತರಿಗೆ ಕೂಲಿ/ನಾಮಗಿ ವೆಚ್ಚವನ್ನು 
ಭರಿಸುವ ಮೂಲಕ ಗ್ರಾಮೀಣಾ ಪ್ರದೇಶದಲ್ಲಿ: ಉ 
ದ್ಯೋಗವಕಾಶವನ್ನು ಕಲ್ಪಿಸಿ ಆರ್ಥಿಕ ಸದೃಢತೆಯ 
ಮ್ಹು ಒದಗಿಸಲಾಗುತ್ತಿದೆ. 


ಸಂಖ್ಯೆ: ರೇಷ್ಮೆ 73 ರೇಕೃವಿ 2020. 


Ne 


ನ 
ಪೌರಾಡಳಿತ ಹಾಗೂ ತೋಟಗಾರಿಕೆ 
'ಮತ್ತು ರೇಷ್ಮೆ ಸಚಿವರು 


